ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಕ್ಷೆ ಸಂಖ್ಯೆ 937 

ಮಾನ್ಯ 'ಸದೆಸ್ಕರ ಹೆಸರು ಶ್ರೀ ನಸೀರ್‌ ಅಹ್ಮದ್‌ ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 28.09.2020 

ಉತ್ತರಿಸುವ ಸಚಿವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಕಾಣ ಸಚಿವರು 


ಕ್ರ 
pr ಪ್ನೆ ಉತ್ತರ 
ಅ) ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ | ಹಂದುಳಿಡ "ವರ್ಗಗಳ ಕಲ್ಯಾಣ ಇಲಾಖೆಗೆ ಸರ್ಕಾರವು 
ಸರ್ಕಾರವು ಆಯವ್ಯಯದಲ್ಲಿ ಮೀಸಲಿರಿಸಿ ಆಯವ್ಯಯದಲ್ಲಿ ನಿಗದಿಗೊಳಿಸಿರುವ ಅನುದಾನ, ಬಿಡುಗಡೆ 
ಬಿಡುಗಡೆ ಮಾಡಿದ ಹಾಗೂ ಖರ್ಚು | ಮಾಡಿರುವ ಅನುದಾನ ಹಾಗೂ ಖರ್ಚು ಮಾಡಿರುವ 
ಮಾಡಿದ ಮೊತ್ತವೆಷ್ಟು (2019-20ನೇ | ಅನುದಾನದ ವಿವರ (2019-20ನೇ ಜೂನ್‌ ಅಂತ್ಯದವರೆಗೆ) ಈ 
ಜೂನ್‌ ಅಂತ್ಯದವರೆಗೆ ಸಂಪೂರ್ಣ ಕೆಳಕಂಡಂತಿದೆ: 
ಮಾಹಿತಿ ನೀಡುವುದು) (ರೂ. ಲಕ್ಷಗಳಲ್ಲಿ 
ಆಂ | ನಮಷ್ಯಯದಲ್ಲಿ] ನಿಡಗಡ ಚ್ಟ 
ವಷ ಒದಗಿಸಿರುವ ಯಾದ | ಮಾಡಿದ 
ಮೊತ್ತ ಮೊತ್ತ | ಮೊತ್ತ 
2019-20 
(ಜೂನ್‌ 267058.79 |77438.28 | 26615.75 
ಅಂತ್ಯಕ್ಕೆ) § 
ಆ) ಸದರಿ ಅವಧಿಯಲ್ಲಿ ಹಿಂದುಳಿದ ವರ್ಗಗಳ] ಹಿಂದಾಳಿದವರ್ಗಗಫ ಕಲ್ಯಾಣ ಇಲಾಖೆಯಿಂದ 2019-20ನೇ 


ಕಲ್ಮಾಣ ಇಲಾಖೆಯಿಂದ ಎಷ್ಟು 
ವಿದ್ಯಾರ್ಥಿ/ವಿದ್ಯಾರ್ಥಿನಿಯರ ವಸತಿ 
ನಿಲಯಗಳನ್ನು ಮಂಜೂರು 


ಮಾಡಲಾಗಿದೆ: ಮಂಜೂರು ಮಾಡಿದ ಈ 
ನಿಲಯಗಳ ನಿರ್ಮಾಣಕ್ಕೆ ಸಂಬಂಧಿಸಿದ 
ವಿವರಗಳೇನು? (ಜಿಲ್ಲಾವಾರು ಸಂಪೂರ್ಣ 
ವಿವರವನ್ನು ನೀಡುವುದು) 


ಸಾಲಿನ ಜೂನ್‌ ಅಂತ್ಯದವರೆಗೆ ಹೊಸದಾಗಿ ಯಾವುದೇ 
ವಿದ್ಯಾರ್ಥಿನಿಲಯವನ್ನು ಮಂಜೂರು ಮಾಡಿರುವುದಿಲ್ಲ ಹಾಗೂ 
ಹೊಸ ವಿದ್ಯಾರ್ಥಿನಿಲಯಗಳ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ 
ನೀಡಿರುವುದಿಲ್ಲ. 


ಸಂಖ್ಯೆ:ಹಿಂವಕ 558 ಬಿಎಂಎಸ್‌ 2020 


Met 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


